ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


1120 


: 13.03.2020 
: ಡಾ|| ಜೈಮಾಲ ರಾಮಚಂದ್ರ 


(ನಾಮನಿರ್ದೇಶನ ಹೊಂದಿದವರು) 


: ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 


ಮತ್ತು ಸಂಸ್ಕತಿ ಹಾಗೂ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 


ಕ್ರಸಂ ಪ್ರಶ್ನೆ ಉತ್ತರ 

ಅ | ರಾಜ್ಯದಲ್ಲಿ, ಒಳಾಂಗಣ-ಹೊರಾಂಗಣ | ಕ್ರೀಡಾ ಮೂಲ ಸೌಕರ್ಯಗಳನ್ನು ಒದಗಿಸುವ 
ಕ್ರೀಡಾಂಗಣಗಳನ್ನು ಜಿಲ್ಲಾ ಮಟ್ಟದಲ್ಲಿ | ಕಾರ್ಯಕ್ರಮದಡಿ ಜಿಲ್ಲಾ ಮಟ್ಟದಲ್ಲಿ ಹೊರಾಂಗಣ ಮತ್ತು 
ನಿರ್ಮಿಸುವ ಬಗ್ಗೆ ಸರ್ಕಾರ ಯಾವುದಾದರೂ | ಒಳಾಂಗಣ ಕ್ರೀಡಾಂಗಣವನ್ನು ನಿರ್ಮಿಸುವುದು ಸರ್ಕಾರದ 
ಯೋಜನೆಗಳನ್ನು ಹಮ್ಮಿಕೊಂಡಿದೆಯೆಳಿ; (ವಿವರ | ಉದ್ದೇಶವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ನೀಡುವುದು) ಹೊರತುಪಡಿಸಿ, ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೊರಾಂಗಣ 

ಕ್ರೀಡಾಂಗಣಗಳನ್ನು ನಿರ್ಮಿಸಲಾಗಿದೆ. 

ರಾಯಚೂರು ಪಟ್ಟಣದಲ್ಲಿ ಒಳಾಂಗಣ ಕ್ರೀಡಾಂಗಣ 
ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಹಾಗೂ ರಾಮನಗರ, 
ಉತ್ತರ ಕನ್ನಡ (ಕಾರವಾರ), ಯಾದಗಿರಿ ಮತ್ತು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆಗಳನ್ನು ಹೊರತುಪಡಿಸಿ, ಉಳಿದ ಎಲ್ಲಾ 
ಜಿಲ್ಲಾ ಕೇಂದ್ರಸ್ಥಾನದಲ್ಲಿ ಒಳಾಂಗಣ ಕ್ರಿೀಿಡಾಂಗಣಗಳನ್ನು 
ನಿರ್ಮಿಸಲಾಗಿದೆ. 

ಆ | ಒಳಾಂಗಣ - ಹೊರಾಂಗಣ ಕ್ರೀಡಾಂಗಣಗಳನ್ನು | ಒಳಾಂಗಣ-ಹೊರಾಂಗಣ ಕ್ರೀಡಾಂಗಣಗಳನ್ನು 
ನಿರ್ಮಿಸುವಲ್ಲಿ ರಾಜ್ಯ ಸರ್ಕಾರದ ಅನುದಾನದ | ನಿರ್ಮಿಸಲು ಯುವ ಸಬಲೀಕರಣ ಮತ್ತು ಕ್ರೀಡಾ 
ಮೊತ್ತವೆಷ್ಟು; ಇಲಾಖೆಯಿಂದ ಬಂಡವಾಳ ವೆಚ್ಚ ಯೋಜನೆಯಡಿಯಲ್ಲಿ 

2019-20 ನೇ ಸಾಲಿನಲ್ಲಿ ಒಟ್ಟಾರೆ ರೂ 3650 ಕೋಟಿ 
ಅನುದಾನ ಒದಗಿಸಲಾಗಿದೆ. ಇದರಲ್ಲಿ ಅವಶ್ಯಕತೆಗೆ 
ಅನುಗುಣವಾಗಿ ಒಳಾಂಗಣ-ಹೊರಾಂಗಣ ಕ್ರೀಡಾಂಗಣ 
ನಿರ್ಮಾಣ/ನಿರ್ವಹಣೆ ಮಾಡಲು ಕ್ರಿಯಾ ಯೋಜನೆಗೆ 
ಅನುಮೋದನೆ ಪಡೆದು ಅದರಂತೆ ಕ್ರಮ ವಹಿಸಲಾಗಿದೆ. 

ಇ | ಒಳಾಂಗಣ-ಹೊರಾಂಗಣ ಕ್ರೀಡಾಂಗಣಗಳನ್ನು ಹೌದು. 
ತಾಲ್ಲೂಕು ಮಟ್ಟಿದಲ್ಲಿ, ನಿರ್ಮಿಸುವ 
ಉದ್ದೇಶವನ್ನು ಸರ್ಕಾರವು ಹೊಂದಿದೆಯೇ; 

ಈ | ಒಳಾಂಗಣ-ಹೊರಾಂಗಣ ಕ್ರೀಡಾಂಗಣಗಳನ್ನು | ಒಳಾಂಗಣ-ಹೊರಾಂಗಣ ಕ್ರೀಡಾಂಗಣಗಳನ್ನು ನಿರ್ಮಾಣ 


ಸರ್ಕಾರಕೆ, 
ಎಷ್ಟು? 


ನಿರ್ಮಿಸುವ ಬಗ್ಗೆ ಈಗಾಗಲೇ 
ಬಂದಿರುವ ಪ್ರಸ್ತಾವನೆಗಳ ಸಂಖ್ಯೆ 
(ಸಂಪೂರ್ಣ ವಿವರ ನೀಡುವುದು) 


ಮಾಡಲು ಒಟ್ಟು 46 ಪ್ರಸ್ತಾವನೆಗಳನ್ನು ಸ್ನೀಕರಿಸಲಾಗಿದೆ. 
ವಿವರವನ್ನು ಅನುಬಂಧ-1ರಲ್ಲಿ ಒದಗಿಸಿದೆ. 


ವೈಎಸ್‌ ಡಿ-/ಇಬಿ'ಬಿ/41/2020 


p ಇೌ, 
(ಪಿ. ಟಿ. ರವಿ) 


ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


ka ಅನುಬಂಧ" 
97-ನೇಸಾರನಂದ205-0ನೇ ಸಾನೆ ಕಾಮಗಾರಿಗಳ ಪ್ರಸ್ತಾವನ್‌ ಪಟ್ಟಿ 
ಕ್ರ. ಮ § ಅಂದಾಜು ವೆಚ್ಚ |ಮಾನ್ಯ ಸಚಿವರು/ಶಾಸಕರು/ 
5 w ls NO ್ಯ 
ಸ [ನಟೆಯಳೆನರು |ಶಾಲ್ಲಾಕು  [ಕಾಮಗಾರಿಯವಿನರಿ (ರೊ ಲಕ್ಷಗಳಲ್ಲಿ | ಸಂಸದರು; ಸದಸ್ಯರುಗಳ ವಿವರ 


ಬಾಗಲಕೋಟೆ 


"ರಾಯಚೂರು 


ರಾಯಚೂರು 


ಕ್ರೀಡಾಂಗಣದಲ್ಲಿ ಒಳಾಂಗಣ 
ಕೀಡಾಂಗಣ ನಿರ್ಮಾಣ ಕುರಿತು. 


'ಉಳ್ಳಾಲ ನಗರದಲ್ಲಿ ಕ್ರೀಡಾಂಗಣ ನಿರ್ಮಿಸಲು 


ಮೇರಿಹಿಲ್‌ ನಲ್ಲಿರುವ 09 ಎಕರೆ ಜಮೀನಿನಲ್ಲಿ 
ಕ್ರಿಳೆಟ್‌ ಅಕೆಡಮಿ ಹಾಗೂ ಟರ್ಫ್‌ ಮೈದಾನ 
ನಿರ್ಮಿಸಲು ಅನುದಾನ ಬಗ್ಗೆ 


1000. 


ಮಂಗಳೂರು 


ಒಳಾಂಗಣ ಸ್ರೇಡಾಂಗಣ ನಿರ್ಮಾಣ 


"ಒಳಾಂಗಣ ಕ್ರೀಡಾಂಗಣ ನಿರ್ಮೂಣ 


೪ನಂಗಣ ಕ್ರೀಡಾಂಗಣ ನಿರ್ಮೂಣ 


€ ಆದಿಚುಂಚನಗಿರಿಯಲ್ಲಿ ಅಂತರಾಷ್ಟ್ರೀಯ 
2) [o) ಬ್ರ 


ನಾಗಮಂಗಲ 
ಮಟ್ಟದ ಕ್ರೀಡಾಂಗಣ 


87 


2000.00 


1500.00 


2625.00 


1000.00 


ತಾಲ್ಲೂಕಿನಲ್ಲಿ ಕ್ರೀಡಾಂಗಣ ನಿರ್ಮಿಸುವ ಬಗ್ಗೆ 300.00 


.00 


302.00;ಮಾನ್ಯ ಅರಣ್ಯ ಪರಿಸರ 


0.00 


ಮಾಜಿ ಮುಖ್ಯ ಮಂತ್ರಿಗಳು, 


ರ್ನಾಟಿಕ ಸರ್ಕಾರ 


ಎಮ್‌ ಸಿ ಮನಗೂಳಿ 
ತೋಟಗಾರಿಕೆ ಸಚಿವರು 


ಶ್ರೀ. ಕೆ.ಎಸ್‌. 
[) 
೦ಗೇಶ್‌,ಶಾಸಳರು, ಬೇಲೂರು 


€.ಸತೀಶ ಜಾರಕಿ ಹೊಳಿ, 


ಮತ್ತು ಜೀವಿಶಾಸ್ತ್ರ ಸಚಿವರು, 


ನೀರಾಪರಿ ಸಚಿವರು 


ಶೀ. ಎಲ್‌ ಆರ್‌ 
ರಾಮೇಗೌಡ, ಸಂಸದರು, 


ಶ್ರೀ. ೮ಜಿ ವೆಂಕಟಪ್ಪ 
ನಾಯಕ ಶನಸಕರು, ಮಾನ್ಸಿ 
ವಿಧಾನಸಭಾ ಕ್ಟೇತ್ರ 


ಡಿ.ಎಸ್‌.ಹೊಲಗೇರಿ, ಶಾಸಳರು,. 
ರನಯಚೂರು 
ಶ್ರೀ. ಭೀಮನಾಯ್ಯ ಎಸ್‌, 
ಶಾಸಕರು, 


ಳಾಂಗಣ ಕ್ರೀಚಾಂಗಣ ನಿರ್ಮಿಸಲು 
ಸುಬಾನದ ಬಗ್ಗೆ. 


17 ಚಿಕ್ಕಮಗಳೂರು (ಚಿಕ್ಕಮಗಳೂರು 


ಚಿಕ್ಕಮಗಳೂರು ವಿ ಶ್ನೇತ್ರ 


ಕಂಪ್ಲಿ ವಿಧಾನಸಭಾ ಕ್ಸೇತ್ರದ ಕುರುಗೋಡು 
ತ್ತು ಕಂಪ್ಲಿ ತಾಲ್ಲೂಕಿನಲ್ಲಿ ಒಳಾಂಗಣ 


ಶಾಸಕರು, ಕಂಪ್ಲಿ ವಿಧಾನ * 
ಕ್ರೀಡಾಂಗಣ ನಿರ್ಮಾಣ 


ಮೂಡಬಿದ್ರಿಗೆ ಒಳಾಂಗಣ ಕ್ರೀಡಾ ಸ್ಟೇಡಿಯಂ 
ಅತೀ ಅಗತ್ಯವಾಗಿದ್ದು, ಕಾಮಗಾರಿ 


ಕಂಗ್ರಾಳಿ (ಕೆ.ಹೆಚ್‌), ಬಸ್ನವಾಡ ಮ್ತು 


20 ;ಬೆಳಗಾವಿ ಬೆಳಗುಂದಿ ಗ್ರಾಮಗಳಲ್ಲಿ ಆಟಿದ ಮೈದಾನ 


೪ಳಂಕಣಬಾಡಿ ಗ್ರಾಮದ ರಿ.ಸ,ನಂ.7/1 ರಲ್ಲಿ 
ಕ್ರೀಡಾಂಗಣ ನಿರ್ಮಿಸಲು ಅಸುದಾನ 


ಡಾ: ಅಂಜಲಿ ಹೇಮಂತ 
ನಿಂಬಾಳಳೆರ, ' ಶಾಸಳಲು, 
ಖಾಸಾಪೂಲೆ ವಿಧಾನಸಭ 


ಶ್ರೀ. ಮಹಾಂತೇಶ ಬ 
ದೊಡ್ಡಣೌಡರ, ಚನ್ನಮ್ಮನ 
ಕಿತ್ಲೂರು ಳ್ಬೇತ್ರದ' ಶಾಸಕರು 


24 ;ಬೆಳಗಾವಿ 


ನಾಲ್ಲೂಳು ಕ್ರೀಡಾಂಗಣ ಮಂಜೂಲಾತಿ ಕುರಿತು. 


ಶ್ರೀಮಂಳ ಬಾ.ಪಾಟೀಲ, 


ನಾಪುರದಲ್ಲಿ ಕ್ರೀಡಾಂಗಣ ನಿರ್ಮಾಣ ಶಾಸಕರು, ಉಂಡಬಾಡಿ ಲಿ. ಕೇತ. 


1000.00 


ನಿಲ್ಲೂಕಂ ಶ್ರೀಡಾಂದಣ ನಿರಣಳ್ಯಿ ಅನುಬಾಸ 
ಶ್ರೀ ಅನಿಲ್‌ ಚಿಕ್ಕಮಾದು, 
ಹೆಚ್‌.ಡಿ. ಕೋಟಿ ಕ್ಪೇತ್ರಬ 
ಶಾಸಕರು. 


ಸಲಗೂರಿನಲ್ಲಿ ಕ್ರೀಡಾಂಗಣ ನಿರರ್ಕಿಣ 


ಹೆಚ್‌.ಡಿ. ಳೋಟೆ ತಾಲ್ಲೂಕು ಕ್ರೀಡಾಂಗಣ ನಿರ್ಮಾಣ 300.00 


ರ 3 ಗಣ 
ಲಾಂಗಣ ಹಾಗೂ ಒಳಾಂಗಣ ಶ್ರೇಡಾಂ ರ್ಶನಾಪೂರ, ವಿಧಾನ ಸಭಾ . 


ದಸ್ಯರು. 


ನಿರ್ಮಾಣ 


ರ್ಚಸೂ ಎಂ.ಎಸ್‌. ಮುಖ್ಯ 
ನರ್ಯನಿರ್ವಾಹ'ಳ 
ಧಿಕಾರಿಗಳು. ಬೆಂಗಳೂರು 


ರಂಪುತ್ಮಸೇಯಳ್ಳಿಯಲ್ಲಿ ಕ್ರೀಡಾಂಗಣ ನಿರ್ಮಾಣ 


ರ್ಚನಾ ಎಂ.ಎಸ್‌. ಮುಖ್ಯ 
ಸಾರ್ಯನಿರ್ವಾಕಳಕ 
ಧಿಕಾರಿಗಳು.ಬೆಂಗಳೂರು 


31 ತಾಲ್ಲೂಕು ಕ್ರೀಟಾಂಗಣ ನಿರ್ಮಾಣ 


ಸರ್ಕಾರಿ ಪದವಿ ಪೂರ್ವ 
ಕಾಲೇಜಿನ ಪ್ರಾಂಶುಪಾಲರು. 
ಇಳಕಲ್‌ 


ಸರ್ಕಾರಿ ಪದವಿ ಕಾಲೇಜು, ಇಳಕಲ್‌ ನಲ್ಲಿನ 
ಕಾಲೇಜು ಮೈದಾನದಲ್ಲಿ ಕ್ರೀಡಾಂಗಣ ನಿರ್ಮಾಣ 


ಬನಗುಂದ 


ಲ್ಲೂಕುಂ ಕ್ರೀಡಾಂಗಣದಲ್ಲಿ ಒಳಾಂಗಣ 
ಡಾಂಗಣ ನಿರ್ಮಾಣ 


ಯುಸೇಕ್ರೀ, ಹಾಸನ 


ಕಾರ್ಯಪಾಲಕ 
"ಅಭಿಯಂತರರು, ಎನ್‌.ಹೆಚ್‌. 
ಪಿ.ಡ್ಯ್ಯೂ.ಡಿ. ಶಿರಸಿ 


ಕುಉಪಯೋಗಿ ಒಳಾಂಗಣ ಹಾಲ್‌ ನಿರ್ಮಾಣ 


ಶ್ರೀ ಜಿ.ಹೆಚ್‌. ತಿಪ್ಪಾರೆಡ್ಡಿ, 
ಶಾಸಕರು, ಚಿತ್ರದುರ್ಗ 


ೌ ? ಬ್ಯಾಲಲುಲ್ಲ 
ನಾಗದಲ್ಲಿ ಒಳೂಂಗಣ ಕ್ರೀಡಾಂಗಣ ಹಾಗೂ ಗ್ರಧಾಲಯ ; 


:ರನ್ನ ಕ್ರೀಡಾಂಗಣದಲ್ಲಿ ಒಳಾಂಗಣ ಕ್ರೀಡಾಂಗಣ 


he ಉಪ ಮುಖ್ಯಮಂತ್ರಿಗಳು, 


ಲೋಕೋಪಯೋಗಿ ಹಾಗೂ 


ಬೂಕನಕೆರೆ ಗ್ರಾಮದಲ್ಲಿ ಕ್ರೀಡಾಂಗಣ ನಿರ್ಮಾಣ 


ತಾಲ್ಲೂಕು ಕ್ರೀಡಾಂಗಣದಲ್ಲಿ ಒಳಾಂಗಣ ಕ್ರೀಡಾಂಗಣ 
ನಿರ್ಮಾಣ 


ನಳ ಕೊಟ್ಟೂರಿನಲ್ಲಿ ತಾಲ್ಲೂಕು ಕ್ರೀಡಾಂಗಣ ನಿರ್ಮಾಣ 


ನಲ್ಲೂರು ಕ್ರೀಡಾಂಗಣ ನಿರ್ಮಾಣ 


;ಶ್ರೀ ವಿಶ್ವೇಶ್ವರ ಹೆಗೆ! 
ಮಾನ್ಯ ಸಭಾಧ್ಯಕ್ಷರು 


ಸಾ 24159.65] M 


